ಕರ್ನಾಟಕೆ ವಿಧಾನ ಪರಿಷತ್ತು 


ಗುರುತಿಲ್ಲದ 


ಚುಕ್ಕೆ ಲ್ಲದ ಪಶ್ನೆ ಸಂಖ್ಯೆ: 993 
ಮಾನ್ಯ ಸದಸ್ಯರ ಹೆಸರು - ಶ್ರೀ ಬಸವರಾಜ ಹೊರಟ್ಟಿ 


ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಉತ್ತರಿಸಬೇಕಾದ ದಿನಾಂಕ [ 28-09-2020 
ಪಕ್ನೆ I ಉತ್ತರ | 

(ಅ) ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಸ್ತಿಯಕ್ಸ" | ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 23 ಸಾಂಪ್ರದಾಯಿಕ 1 
ಬರುವ ಸಾಂಪ್ರದಾಯಿಕ ಹಾಗೂ ಇತರೆ ವಿಶ್ವವಿದ್ಯಾಲಯಗಳು, 19 ಖಾಸಗಿ ವಿಶ್ವವಿದ್ಯಾಲಯಗಳು ಹಾಗೂ 16 ಡೀಮ್ಹ್‌ 
ವಿಶ್ವವಿದ್ಯಾನಿಲಯಗಳು ಎಷ್ಟು ಅವು ಯಾವುವು; ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ವಿವರಗಳನ್ನು ಅನುಬಂಧದಲ್ಲಿ 

ಲಗತ್ತಿಸಿದೆ. 

ಈ! ಸದರಿ ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ-1996, ಕರ್ನಾಟಕ 
ಯಾವ ವರ್ಷಗಳಿಂದ “ದೂರ ಶಿಕ್ಷಣ | ವಿಶ್ವವಿದ್ಯಾ ಲಯ-1961-62, ಮೈಸೂರು" ವಿಶ್ವವಿದ್ಯಾಲಯ-1964, ಕುವೆಂಪು 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ; | ವಿಶ್ವವಿದ್ಯಾಲಯ-2002-03, ಬೆಂಗಳೂರು ವಿಶ್ವವಿದ್ಯಾಲಯ-1976 ಹಾಗೂ 


(ವಿಶ್ವವಿದ್ಧಾಲಯವಾರು ಮಾಹಿತಿ ನೀಡುವುದು) 


(ಇ) 


ಇತ್ತೀಚೆಗೆ ಸರ್ಕಾರವು ದೂರಶಿಕ್ಷಣ ಕಾರ್ಯಕ್ರಮವನ್ನು 
ಮೈಸೂರಿನ ಕರ್ನಾಟಕ" ರಾಜ್ಯ ಮುಕ್ತ 
ವಿಶ್ವವಿದ್ಯಾಲಯವು ಮಾತ್ರ ಮುಂದುವರೆಸುವಂತೆ 
ಆದೇಶ ಮಾಡಿ, ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಈ 
ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರುವುದು ಸರಿಯೇ; 


ಮಂಗಳೂರು ವಿಶ್ವವಿದ್ಧಾಲಯ-2004ನೇ 
ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು. 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ರಾಜ್ಯವಾರು 'ಪ್ರಾದೇಶಿಕ 
ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ 
ವಿಶ್ವವಿದ್ಯಾನಿಲಯಗಳ ಅಧಿನಿಯಮ, 2000ರಡಿ ನಿಯಂತ್ರಿಸಲ್ಲಡುವ 
ವಿಶ್ವವಿದ್ಯಾಲಯಗಳು ಮುಕ್ತ ಹಾಗೂ' ದೂರ ಶಿಕ್ಷಣವನ್ನು ನೀಡುವುದನ್ನು 
ನಿಯಂತ್ರಿಸಿ ಸಂಖ್ಯೆ: 35 ಶಾಸನ 2020, 
ದಿನಾಂಕ: 19-06-2020ರಲ್ಲಿ ಆಧ್ಯಾದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ, 


ಸಾಲಿನಿಂದ ದೂರ ಶಿಕ್ಷಣದ 


"ಅಧಿಸೂಚನೆ ಸಂವ್ಯಶಾಇ 


ಪ್ರಸ್ತುತ 2020-21ನೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ವವಿದ್ಯಾಲಯದಲ್ಲಿ ಮಾತ್ರ ದೂರ ಶಿಕ್ಷಣದ ಕಾರ್ಯಕ್ರಮಗಳನ್ನು 
ನಡೆಸಲಾಗುತ್ತಿದೆ. 


(ಈ) 


ಹಾಗಾದರೆ, ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕೆಂಬ 


ದೊರ ಶಿಕ್ಷಣದ ಮೂಲಕ ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು” 


ಹಂಬಲವಿರುವ ದೂರಶಿಕ್ಷಣ ವಿದ್ಯಾರ್ಥಿಗಳ | ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮೂಲಕ ಉನ್ನತ ಶಿಕ್ಷಣವನ್ನು 
ಭವಿಷ್ಯವೇನು; ಸರ್ಕಾರವು ಈ ಆದೇಶವನ್ನು ಪಡೆಯಬಹುದಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ 
ರದ್ದುಗೊಳಿಸಿ, ಮೊದಲಿನಂತೆಯೇ ಮುಂದುವರೆಸಲು ತೊಂದರೆಯಾಗುವುದಿಲ್ಲ. 
ಕ್ರಮ ಕೈಗೊಳ್ಳುವುದೇ? ಇಲ್ಲ. |] 
ಸಂಖ್ಯೆ: ಇಡಿ 280 ಯುಎನ್‌ಇ 2020 

(ಡಾ: ಅಶ್ನಥ್‌ ಯಣ ಸಿ.ಎನ್‌.) 


ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ. 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


 ಅನುಬಂ 
ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳ ವಿವರ 

ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 
. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ ಜಿಲ್ಲೆ 
. ಗುಲ್ಬರ್ಗ ವಿಶ್ವವಿದ್ಯಾಲಯ, ಕಲಬುರಗಿ 

ಮಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 

ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು. 
. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರ. 
11. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿ. 
12. ದಾವಣಗೆರೆ ವಿಶ್ವವಿದ್ಯಾಲಯ, ದಾವಣಗೆರೆ. _ 
13. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿ. 
14. ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾಎ.. 
15. ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾಲಯ, ಬೆಂಗಳೂರು. 
16. ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ, ಮೈಸೂರು. 
17. ಕರ್ನಾಟಕ ರಾಜ್ಯ ಜಾನಪದ ವಿಶ್ವವಿದ್ಯಾಲಯ, ಗೊಟಗೋಡಿ, ಶಿಗ್ಗಾವಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
18. ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ, ಸೆಂಟ್ರಲ್‌ ಕಾಲೇಜು ಆವರಣ, ಬೆ೦ಗಳೂರು. 
19. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ತಮಕಾ, ಕೋಲಾರ ಜಿಲ್ಲೆ. 
20. ರಾಯಚೂರು ವಿಶ್ವವಿದ್ಯಾನಿಲಯ, ರಾಯಚೂರು 
21. ನೃಪತುಂಗ ವಿಶ್ವವಿದ್ಯಾಲಯ, ಬೆಂಗಳೂರು. 
22. ಮಹಾರಾಣಿ ಕ್ಷಷ್ಟರ್‌ ವಿಶ್ವವಿದ್ಯಾಲಯ, ಬೆಂಗಳೂರು, 
23. ಮಂಡ್ಯ ವಿಶ್ವವಿದ್ಯಾಲಯ, ಮಂಡ್ಯ. 


— 


wR AN 


[ee 
fe] 


| ಖಾಸಗಿ ವಿಶ್ವವಿದ್ಯಾನಿಲಯಗಳ ವಿವರ 
1. ಅಲೆಯನ್ಸ್‌ ವಿಶ್ವವಿದ್ಯಾಲಯ, ಬೆಂಗಳೂರು 

2. ಅಜೀಮ್‌ ಪ್ರೇಮ್‌ಜಿ ವಿಶ್ವವಿದ್ಯಾಲಯ, ಬೆಂಗಳೂರು 
3. ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ, ಬೆಂಗಳೂರು 

4. ಸಿ.ಎಂ.ಆದರ್‌. ವಿಶ್ವವಿದ್ಯಾಲಯ, ಬೆಂಗಳೂರು 

5 

6 


. ಹಿ. ಬಎಸ್‌. ವಿಶ್ವವಿದ್ಯಾಲಯ, ಬೆಂಗಳೂರು 


. ಎಂ.ಎಸ್‌. ರಾಮಯ್ಯ ಯೂನಿವರ್ಸಿಟಿ ಆಫ್‌ ಅಫೈಡ್‌ ಸೈನ್ಷಸ್‌, ಬೆಂಗಳೂರು 


PO NAM HL PM YW MN 


FE 
[ew] 


Il. 


. ರೇವಾ ವಿಶ್ವವಿದ್ಯಾಲಯ, ಬೆಂಗಳೂರು 
. ಧಯಾನಂದ ಸಾಗರ ವಿಶ್ವವಿದ್ಯಾಲಯ, ಬೆಂಗಳೂರು 

. ರೈ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಂಗಳೂರು 

4 ಕೆ.ಎಲ್‌.ಇ. “ವಿಶ್ವವಿದ್ಯಾಲಯ, ಹುಬ್ಬಳ್ಳಿ 

- ಜೆ.ಎಸ್‌.ಎಸ್‌. ತಾಂತ್ರಿಕ ವಿಶ್ವವಿದ್ಯಾಲಯ, ಮೈಸೂರು 

. ಗಾರ್ಡನ್‌ ಸಿಟಿ ವಿಶ್ವವಿದ್ಯಾಲಯ, ಬೆಂಗಳೂರು 

. ಶ್ರೀನಿವಾಸ ವಿಶ್ವವಿದ್ಯಾಲಯ, ಮಂಗಳೂರು 

. ಶರಣ ಬಸವ ವಿಶ್ವವಿದ್ಯಾಲಯ, ಕಲಬುರಗಿ 

. ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ನಾಗಮಂಗಲ 

. ಖಾಜ ಬಂದಾನಾಜ್‌ ವಿಶ್ವವಿದ್ಯಾಲಯ, ಕಲಬುರಗಿ 

. ಶ್ರೀ ಧರ್ಮಸ್ಸ ನಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯ, ಧಾರವಾಡ. 

. ಶ್ರೀ ಸತ್ಯ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ, ಕಲಬುರಗಿ. 
- ವನ್‌.ಐ.ಇ. 'ವಿಶ್ವವದಾ್‌ಲಯ, `ಮೈಸೂರು. 


es 


ಡೀಮ್ಸ್‌ ವಿಶ್ವವಿದ್ಯಾನಿಲಯಗಳ ವಿವರ 
ಜೈನ್‌ ವಿಶ್ವವಿದ್ಯಾಲಯ, ಬೆಂಗಳೂರು 


. ಕೆಸ್‌ ವಿಶ್ವವಿದ್ಯಾಲಯ, ಬೆಂಗಳೂರು 


3 


ಯೆನೆಪೋಯ ವಿಶ್ವವಿದ್ಯಾಲಯ. ದೇರಳಕಟ್ಟೆ, ಮಂಗಳೂರು 


. ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಗಿಡ್ದೇನಹಳ್ಳಿ, ಬೆಂಗಳೂರು 
. ಶ್ರೀ ಸಿದ್ದಾರ್ಥ ಅಕಾಡೆಮಿ ಆಫ್‌ ಹೈಯರ್‌ ಮ ಆಗಲಕೋಟೆ, ತುಮಕೂರು 


ಶ್ರೀ ದೇವರಾಜ ಅರಸ್‌ ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌ € ಅಂಡ್‌ ರೀಸರ್ಚ್‌, ಕೋಲಾರ 


£ ನಿಟ್ಟೆ ವಿಶ್ವವಿದ್ಯಾಲಯ, ಮಂಗಳೂರು. 


ನ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಮೆಂಟಲ್‌ ಹೆಲ್‌ ಅಂಡ್‌ ನ್ಯೂರೋ ಸೈನಸ್‌, ಬೆಂಗಳೂರು. 


. ಮಣಿಪಾಲ ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌, ಮಣಿಪಾಲ 
. ಕೆ.ಎಲ್‌.ಇ. ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌ ಅಂಡ್‌ ರೀಸರ್ಚ್‌, ಬೆಳಗಾವಿ. 


ಜವಾಹಲ್‌ಲಾಲ್‌ ನೆಹರು ಸೆಂಟರ್‌ ಫಾರ್‌ ಅಡ್ಜಾನ್‌ಸ್‌ಡ್‌ ಸೈಂಟಿಫಿಕ್‌ ರೀಸರ್ಚ್‌, ಜಕ್ಕೂರು, ಬೆಂಗಳೂರು 


. ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ವಿಶ್ವವಿದ್ಯಾಲಯ, ಮೈಸೂರು. 

- ಇಂಟರ್‌ನ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಇನ್‌ಫರ್ಮೇಷನ್‌ ಟೆಕ್ನಾಲಜಿ, ಬೆಂಗಳೂರು 
- ಇಂಡಿಯನ್‌ ಇನ್‌ಸ್ಲಿಟ್ಕ್ಯೂಟ್‌ ಆಫ್‌ ಸೈನ್ಸ್‌ ಬೆಂಗಳೂರು ' 

: ಬಿ.ಎಲ್‌.ಡಿ.ಇ. ವಿಶ್ವವಿದ್ಧಾ ್ಸಿಲಯ, ವಿಜಯಪುರ 

ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಕೇಂದ್ರ ಸ್ಥಾನ ಹೊಂದಿರುವ ಡೀಮ್ಡ್‌ ವಿಶ್ವವಿದ್ಯಾಲಯವಾದ ಗಾಂ 


ಇನ್‌ಸ್ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿ ಅಂಡ್‌ ಮ್ಯಾನೇಜ್‌ಮೆಂಟ್‌ (GITAM) ಇದರ ಆಫ್‌ ಕ್ಯಾಂಪಸ್‌ 
ಬೆಂಗಳೂರಿನಲ್ಲಿರುತ್ತದೆ) 


